ಕರ್ನಾಟಕ ವಿಧಾನಸಭೆ 


ಹದಿನಾಲ್ಲನೇ ವಿಧಾನಸಭೆ 
(ಎಂಟನೇ ಅಧಿವೇಶನ) 
ಕಾರ್ಯಕಲಾಪಗಳ ಪಟ್ಟ 


ಶುಕ್ರವಾರ. ದಿನಾಂಕ 17ನೇ ಜುಲೈ. 2೦15 
(ಸಮಯ: ಬೆಳಗ್ಗೆ 1೦.೦೦ ಗಂಟಿಗೆ) 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು : ಹದಿನೈದನೇ ಪಟ್ಟ 

ಆ) ದಿನಾಂಕ 14.07.೭೦15ರ ಹನ್ನೆರಡನೇ ಪೌರಾಡಳತ, ಸ್ಥಳೀಯ ಸಂಸ್ಥೆಗಳು, 
ಪಟ್ಟಿಯಿಂದ ವರ್ಗಾವಣೆಗೊಂಡ : ಸಾರ್ವಜನಿಕ ಉದ್ದಿಮೆಗಳು ಹಾಗೂ 
ಶ್ರೀ ಟ.ರಘುಮೂರ್ತಿ ಅವರ ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: 17102235) ವಕ್ಸ್‌ ಸಚಿವರು 

ಇ) ಅಖತ ಮೂಲಕ ಉತ್ತರಿಸುವ ಪ್ರಶ್ನೆಗಳು : ಹದಿನೈದನೇ ಪಟ್ಟ 


2. ವರದಿಯನ್ಮೊಪ್ಲಿಸುವುದು 


ಶ್ರೀ ಎನ್‌.ಹೆಚ್‌. ಶಿವಶ೦ಕರರೆಡ್ವಿ, (ಉಪ ಸಭಾಧ್ಯಕ್ಷರು ಹಾಗೂ ಅಧ್ಯಕ್ಷರು, 
ಅರ್ಜಗಳ ಸಮಿತಿ) ಅವರು:- 2೦14-1೮ನೇ ಸಾಅನ ಅರ್ಜಗಳ ಸಮಿತಿಯ 
ಹತ್ತೊ೦ಭತ್ತನೇ ವರದಿಯನ್ನೊಪ್ಲಿಸುವುದು. 


[° ಶಾಸನ ರಚನೆ | 


ವಿಧೇಯಕಗಳನ್ನು ಪರ್ಯಾಲೋಜಟಿಸುವುದು ಹಾಗೂ ಅಂಗೀಕರಿಸುವುದು 


(1) ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯಗಳ(ತಿದ್ದುಪಡಿ) ವಿಧೇಯಕ, 2೦1೮ 
ಶ್ರೀ ಆರ್‌.ವಿ. ದೇಶಪಾಂಡೆ (ಉನ್ನತ ಶಿಕ್ಷಣ ಮತ್ತು ಪ್ರವಾಸೋದ್ಯಮ ಸಚಿವರು) ಅವರು; 


ಅ) ೨೦15ನೇ ಸಾಅನ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯಗಳ(ತಿದ್ದುಪಡಿ) 
ವಿಧೇಯಕವನ್ನು ಪರ್ಯಾಲೋಚಟಿಸಬೇಕೆಂದು ಸೂಚಿಸುವುದು: 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


ಪು.ತಿ.ನೋ 


ಪದಗ 


(11) ಕರ್ನಾಟಕ ರಾಜ್ಯ ಸಿವಿಲ್‌ ಸೇವೆಗಳು (ಕೃಷಿ ಇಲಾಖೆಯ ಅಧಿಕಾರಿಗಳು ಮತ್ತು ಇತರ 
ಸಿಬ್ಬಂದಿಯ ವರ್ಗಾವಣಿ ನಿಯಂತ್ರಣ) ವಿಧೇಯಕ, 2೦15 
ಶ್ರೀ ಕೃಷ್ಣ ಭೈರೇಗೌಡ (ಕೃಷಿ ರಾಜ್ಯ ಸಚಿವರು) ಅವರು; 


ಅ) ೨೦15ನೇ ಸಾಅನ ಕರ್ನಾಟಕ ರಾಜ್ಯ ಸಿವಿಲ್‌ ಸೇವೆಗಳು (ಕೃಷಿ ಇಲಾಖೆಯ 
ಅಧಿಕಾರಿಗಳು ಮತ್ತು ಇತರ ಸಿಬ್ಬಂದಿಯ ವರ್ಗಾವಣೆ ನಿಯಂತ್ರಣ) ವಿಧೇಯಕವನ್ನು 
ಪರ್ಯಾಲೋಚಸಬೇಕೆಂದು ಸೂಚಿಸುವುದು; 

ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


ದ್ದ ವಿತ್ತೀಯ ಕಾರ್ಯಕಲಾಪಗಳು | 


2೦15-16ನೇ ಸಾಅನ ಕೆಳಕಂಡ ಅನುದಾನ ಬೇಡಿಕೆಗಳ ಮೇಲೆ ಮುಂದುವರೆದ ಚರ್ಚೆ: 


ಬೇಡಿಕೆ ಸಂಖ್ಯೆ 


21 
೦3 


ಬೇಡಿಕೆಗಳ ಹೆಸರು 


ಜಲಸ೦ಪನ್ನೂಲ 
ಆರ್ಥಿಕ 


ಸಿಬ್ಬಂದಿ ಮತ್ತು ಆಡಳತ ಸುಧಾರಣೆ 

ವಾಣಿಜ್ಯ ಮತ್ತು ಕೈಗಾರಿಕೆ 

ಇಂಧನ 

ವಾರ್ತಾ, ಪ್ರವಾಸೋದ್ಯಮ ಮತ್ತು ಯುವಜನಸೇವೆಗಳು 
ಶಿಕ್ಷಣ 

ಪಶುಸಂಗೋಪನೆ ಮತ್ತು ಮೀನುಗಾರಿಕೆ 


ಕಾನೂನು 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ 


ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ 
ಕಂದಾಯ 

ಒಳಾಡಳತ ಮತ್ತು ಸಾರಿಗೆ 

ವಸತಿ 

ನಗರಾಜವ್ಯದ್ಧಿ 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಸಮಾಜ ಕಲ್ಯಾಣ 

ಮಾಹಿತಿ ತಂತ್ರಜ್ಞಾನ 


ಪು.ತಿ.ನೋ,. 


| 
ಪಿ 
1 


2೮ ಯೋಜನೆ, ಸಾ೦ಖ್ಯಕ, ವಿಜ್ಞಾನ ಮತ್ತು ತಂತ್ರಜ್ಞಾನ 


13 ಆಹಾರ ಮತ್ತು ನಾಗರೀಕ ಸರಬರಾಜು 
೦೮6 ಮೂಲಭೂತ ಸೌಕರ್ಯ ಅಭಿವೃದ್ಧಿ 
11 ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 
೦ ಕನ್ನಡ ಮತ್ತು ಸಂಸ ತಿ 
A) 7) 
23 ಕಾರ್ಮಿಕ 


೮. ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 
ವಿಷಯಗಳ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


1. ಶ್ರೀ ಕೆ.ಎಸ್‌. ಪುಟ್ಟಣ್ಣಯ್ಯ ಹಾಗೂ ಶ್ರೀ ಟ.ಆರ್‌. ಪಾಟೀಲ್‌ ಅವರುಗಳು ರಾಜ್ಯದ 
ಗಾರ್ಮೆಂಟ್‌ ಕಾರ್ಯಾನೆಗಳಲ್ಲ ಉದ್ಯೋಗದಲ್ಲರುವ ಮಹಿಳೆಯರಿಗೆ ಸಾರಿಗೆ ವ್ಯವಸ್ಥೆ 
ಕಲ್ಪಸುವ ಬಗ್ಗೆ ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


೨. ಶ್ರೀಯುತರುಗಳಾದ ಹೆಚ್‌.ಕೆ.ಕುಮಾರಸ್ವಾಮಿ, ಚ.ಚಿ.ನಿಂಗಯ್ಯ, ಕೆ.ಜ.ಬೋಪ ಪಯ್ಯ, 
ವಿಶ್ವೇಶ್ವರ ಹೆಗಡೆ ಕಾಗೇರಿ. ಸಿ.ಟಿ.ರವಿ ಗ ಇತರರು ಕೊಡಗು, ಚಿಕ್ಕಮಗಳೂರು, 
ಶಿವಮೊಗ್ಗ. ಹಾಸನ ಮತ್ತು ಕಾರವಾರ ಜಿಲ್ಲೆಗಳಲ್ಲ ಬದ್ದ ಭಾರೀ ಮಳೆ ಮತ್ತು 
ಜರುಗಾಳಯಂದಾಗಿ ಬೆಳೆ ನಾಶವಾಗಿ ರೈತರಿಗೆ ಉಂಬಾಗಿರುವ ನಷ್ಟಕ್ಕೆ ಪರಿಹಾರ 
ನೀಡಲು ವಿಶೇಷ ಪ ಪ್ಯಾಕೇಜ್‌ ಘೋಷಿಸುವಂತೆ ನೀಡಿರುವ ಸೂಚನೆಯ ಬಗ್ಗೆ ಚರ್ಚೆ. 


6. ಗಮನ ಸೆಳೆಯುವ ಸೂಚನೆಗಳು 


1 ಶ್ರೀ ಕೆ.ಆರ್‌. ರಮೇಶ್‌ ಕುಮಾರ್‌ ಅವರು ೨೦೦3 ರಿಂದ ರಾಜ್ಯದ ವಿವಿಧ ವಿದ್ಯುತ್‌ 
ಕಂಪನಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗ್ರಾಮ ವಿದ್ಯುತ್‌ ಪ್ರತಿನಿಧಿಗಳ ವೇತನ 
ಹೆಚ್ಚಿಸುವ ಮತ್ತು ಅವರ ಸೇವೆಯನ್ನು ಖಾಯಂಗೊಳಸುವ ಬಗ್ಗೆ ಮಾನ್ಯ ಇಂಧನ 
ಸಚಿವರ ಗಮನ ಸೆಳೆಯುವುದು. 


2. ಶ್ರೀ ಸಿ.ಆ. ರವಿ ಅವರು ರಾಜ್ಯದ ಧಾರವಾಡ. ಬೆ೦ಗಳೂರು ಹಾಗೂ ರಾಯಚೂರು ಕೃಷಿ 
ವಿಶ್ವವಿದ್ಯಾಲಯದ ಡಿಪ್ಲೋಮ ಕೃಷಿ ಪದವೀಧರರನ್ನು ಖಾಅಂಯಖರುವ ಕೃಷಿ ಸಹಾಯಕ 
ಹುದ್ದೆಗಳಗೆ ನೇಮಕ ಚು ಬಗ್ಗೆ ಮಾನ್ಯ ಕೃಷಿ ರಾಜ್ಯ ಸಚಿವರ ಗಮನ 
ಟರ: 


ಪು.ತಿ.ನೋ,. 


3. ಶ್ರೀ ವಿಶ್ವನಾಥಢ(ಆನ೦ದ) ಚಂದ್ರಶೇಖರ ಮಾಮನಿ ಅವರು ೭೦13-14 ಹಾಗೂ 
2೦14-15ನೇ ಸಾಅನಲ್ಲ ಡಾ| ಬ.ಆರ್‌. ಅಂಬೇಡ್ಡರ್‌ ಅಭಿವೃದ್ಧಿ ನಿಗಮದಿಂದ ಸವದತ್ತಿ 
ಎಲ್ಲಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಗಂಗಾ ಕಲ್ಯಾಣ ಯೋಜನೆಯಡಿ ಮಂಜೂರಾದ 
ಕೊಳವೆ ಬಾವಿಗಳ ಬಗ್ಗೆ ಸಮಾಜ ಕಲ್ಯಾಣ ಮತ್ತು ಹಿ೦ದುಳದ ವರ್ಗಗಳ ಕಲ್ಯಾಣ 
ಸಚಿವರ ಗಮನ ಸೆಳೆಯುವುದು. 


4. ಶ್ರೀ ಜೆ.ಆರ್‌. ಲೋಬೋ ಅವರು ಬಾಯ್ಲರ್‌ ಇಲಾಖೆಯಲ್ಲದ್ದ ಹಿರಿಯ ಸಹಾಯಕ 
ನಿರ್ದೇಶಕರ ಹುದ್ದೆಗಳನ್ನು... ಮ೦ಗಳೂರಿನಲ್ಲಿಯೇ ಮುಂದುವರೆಸಿ ಸೂಕ್ತ 
ಅಧಿಕಾರಿಯನ್ನು ನೇಮಿಸುವ ಬಣ್ಣಿ ಮಾನ್ಯ ಕಾರ್ಮಿಕ ರಾಜ್ಯ ಸಚಿವರ ಗಮನ 
ಸೆಳೆಯುವುದು. 


೮. ಶ್ರೀ ಟ. ರಘುಮೂರ್ತಿ ಅವರು ದಾವಣಗೆರೆಯ ಯುಜಡಿಬ ಇಂಜನಿಯರಿಂಗ್‌ 
ಕಾಲೇಜನಲ್ಲ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿ ವರ್ಗದವರಿಗೆ ವೇತನ ನೀಡದಿರುವ 
ಬಗ್ಗೆ ಮಾನ್ಯ ಉನ್ನತ ಶಿಕ್ಷಣ ಮತ್ತು ಪ್ರವಾಸೋದ್ಯಮ ಸಚಿವರ ಗಮನ ಸೆಳೆಯುವುದು. 


6. ಡಾ। ಅಜಯ ಪಿಂಗ್‌ ಅವರು ಕಲಖುರಗಿ ಜಲ್ಲೆ ಜೇವರ್ಗಿ ತಾಲ್ಲೂಕಿನ ರಾಷ್ಟ್ರೀಯ 
ಹೆದ್ದಾರಿಯಲ್ಲ ಸಂಚಾರಿ ಠಾಣೆ ಪ್ರಾರಂಭ ಮಾಡುವ ಬಗ್ಗೆ ಮಾನ್ಯ ಗೃಹ ಸಚಿವರ ಗಮನ 
ಸೆಳೆಯುವುದು. 


7. ಶ್ರೀ ಜ.ಎನ್‌. ವಿಜಯಕುಮಾರ್‌ ಅವರು ಬೆಂಗಳೂರು ನಗರದಲ್ಲ ವಶಪಡಿಸಿಕೊಳ್ಳಲಾದ 
ವಾಹನಗಳನ್ನು ಘುಟ್‌ಪಾತ್‌ಗಳ ಮೇಲೆ ನಿಲ್ರಸಿರುವುದರಿಂದ ಸಾರ್ವಜನಿಕರಿಗೆ 
ಉಂಟಾಗುತ್ತಿರುವ ತೊಂದರೆಯ ಬಗ್ಗೆ ಮಾನ್ಯ ಗೃಹ ಸಚಿವರ ಗಮನ ಸೆಳೆಯುವುದು. 


8. ಶ್ರೀ ರಮೇಶ್‌ ಜ. ಭೂಸನೂರು ಅವರು ವಿಜಯಪುರ ಜಲ್ಲೆಯ ಸಿಂಧಗಿ ಪೊಲೀಸ್‌ 
ಠಾಣಿಯಲ್ಲ ನಾಗವಿ ತಾಂಡಾದವರ ಮೇಲೆ ದಾಖಲಾಗಿದ್ದ ಮೊಕದ್ದಮೆಗಳನ್ನು 
ಹಿಂತೆಗೆದುಕೊಳ್ಳುವ ಬಗ್ಗೆ ಮಾನ್ಯ ಗೃಹ ಸಚಿವರ ಗಮನ ಸೆಳೆಯುವುದು. 


೨. ಶ್ರೀ ವಿ. ಸುನೀಲ್‌ ಕುಮಾರ್‌ ಅವರು ಉಡುಪಿ ಜಲ್ಲೆಯ ತಾಲ್ಲೂಕು ಕಛೇರಿ ಹಾಗೂ 
ನಾಡಕಛೇರಿಗಳಲ್ಲ ಸಿಬ್ಬ೦ದಿಗಳ ಕೊರತೆಯಿಂದಾಗಿ ಆಧಾರ್‌ ಕಾರ್ಡ್‌ ಮತ್ತು ಆದಾಯ 
ಪ್ರಮಾಣ ಪತ್ರ ಪಡೆಯುವಲ್ರ ಜನಸಾಮಾನ್ಯರಿಗೆ ಉಂಟಾಗುತ್ತಿರುವ ತೊಂದರೆಯ ಬಗ್ಗೆ 
ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


1೦. ಶ್ರೀ ಹೆಚ್‌. ಎಸ್‌.ಶಿವಶ೦ಕರ್‌ ಅವರು ಹರಿಹರ ನಗರಕ್ಕೆ ಸಂಚಾರಿ ಪೊಲೀಸ್‌ ಠಾಣೆ 
ಮಂಜೂರು ಮಾಡುವ ಬಗ್ಗೆ ಮಾನ್ಯ ಗೃಹ ಸಚಿವರ ಗಮನ ಸೆಳೆಯುವುದು. 


ಪು.ತಿ.ಮೋ,. 


_ 62 


. ಶ್ರೀ ಬಸವರಾಜ್‌ ನೀಲಪ್ಪ ಶಿವಣ್ಣನವರ ಅವರು ಬ್ಯಾಡಗಿ ಪಟ್ಟಣದಲ್ಲ 2೨೦1-12ನೇ 


ಸಾಅನಲ್ಲ ಮಂಜೂರಾದ ಏನೇ ಹಂತದ ಕುಡಿಯುವ ನೀರು ಸರಬರಾಜು ಯೋಜನೆ 
ಪೂರ್ಣಗೊಂಡಿದ್ದರೂ ಸಹ ನೀರು ಸರಬರಾಜು ಮಾಡದಿರುವುದರಿಂದ ಉಂಟಾಗಿರುವ 
ತೊಂದರೆಯ ಬಗ್ಗೆ ಮಾನ್ಯ ಪೌರಾಡಳತ, ಸ್ಥಳೀಯ ಸ೦ಸ್ಥೆಗಳು, ಸಾರ್ವಜನಿಕ 
ಉದ್ದಿಮೆಗಳ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು ವಕ್ಸ್‌ ಸಚಿವರ ಗಮನ 
ಸೆಳೆಯುವುದು. 


. ಶ್ರೀ ಎಂ ಕೃಷ್ಣಾರೆಡ್ಡಿ ಅವರು ಚಿಕ್ಕಬಳ್ಳಾಪುರ ಜಲ್ಲೆಯ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ 


ವ್ಯಾಪ್ತಿಯಲ್ಲರುವ ರೈತರ ಕೃಷಿ ಪಂಪ್‌ಸೆಟ್‌ಗಳಗೆ ಅಕ್ರಮ-ಸಕ್ರಮ ಯೋಜನೆಯಡಿ 
ವಿದ್ಯುತ್‌ ಸ೦ಪರ್ಕವನ್ನು ಕಲ್ಪಸುವ ಬಗ್ಗೆ ಮಾನ್ಯ ಇಂಧನ ಸಚಿವರ ಗಮನ 
ಸೆಳೆಯುವುದು. 


. ಶ್ರೀ ಕೆ.ಎ೦.ತಿಮ್ಮರಾಯಪ್ಪ ಅವರು ಕೃಷಿ ಚಟುವಟಕೆಗಳಗೆ ಸಂಬಂಧಿಸಿದಂತೆ ರೈತರು 


ಅಕ್ಕಪಕ್ಕದ ಜಮೀನುಗಳಲ್ಲಿ ಓಡಾಡಲು ದಾರಿ ಇಲ್ಲದೆ ಇರುವುದರಿಂದ ಉಂಟಾಗುತ್ತಿರುವ 
ತೊಂದರೆಯನ್ನು ಪರಿಹರಿಸಲು ನಿಯಮಗಳನ್ನು ರೂಪಿಸುವ ಬಗ್ಗೆ ಮಾನ್ಯ ಕಂದಾಯ 
ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಸಾ.ರಾ. ಮಹೇಶ್‌ ಅವರು ತುಮಕೂರಿನ ಶ್ರೀ ಸಿದ್ದಗಂಗಾ ಮಠದ ಶ್ರೀಗಳಾದ 


ಡಾ|| ಶ್ರೀ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳಗೆ ಭಾರತ ರತ್ನ ಪ್ರಶಸ್ಥಿ ನೀಡಲು 
ಶಿಫಾರಸ್ಸು ಮಾಡುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


. ಶ್ರೀ ಜ.ಹೆಚ್‌. ಶ್ರೀನಿವಾಸ ಅವರು ತರಿಕೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ 


ಭದ್ರಾ ಜಲಾಶಯದ ಮುಂಭಾಗದಲ್ಲ ಕೆ.ಆರ್‌.ಎಸ್‌. ಮಾದರಿಯಲ್ಲ ಬೃ೦ದಾವನವನ್ನು 
ನಿರ್ಮಿಸುವ ಬಗ್ಗೆ ಮಾನ್ಯ ಭಾರೀ ಮತ್ತು ಮಧ್ಯಮ ನೀರಾವರಿ ಸಚಿವರ ಗಮನ 
ಸೆಳೆಯುವುದು. 


. ಶ್ರೀ ಶಿವಾನಂದ ಎಸ್‌. ಪಾಟೀಲ್‌ ಅವರು ಬಸವನ ಬಾಗೇವಾಡಿ ತಾಲ್ಲೂಕಿನ 


ಕೂಡಗಿಯ ಸೂಪರ್‌ ಥರ್ಮಲ್‌ ಪವರ್‌ ಘಟಕದ ಎದುರು ನಡೆದ ಗೋಲಬಾರಿಗೆ 
ಗುರಿಯಾದ ರೈತರ ವಿರುದ್ಧದ ಮೊಕದ್ದಮೆಗಳನ್ನು ಹಿ೦ಪಡೆಯುವ ಹಾಗೂ ಪರಿಹಾರ 
ಧನ ನೀಡುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


. ಶ್ರೀ ಎ೦.ಪಿ.ಅಪ್ಪಚ್ಚು ರಂಜನ್‌ ಅವರು ರಾಜ್ಯದಲ್ಲ ರೈತ ಸಂಪರ್ಕ ಕೇಂದ್ರಗಳಂದ 


ಭೂಸಾರ ಸಂರಕ್ಷಣೆಗಾಗಿ ವಿತರಿಸಲಾಗುತ್ತಿರುವ ಡಾಲೋಮೆಟ್‌ ಸುಣ್ಣದ ಸರಖರಾಜನಲ್ಲ 
ಅಕ್ರಮ ನಡೆಯುತ್ತಿರುವ ಬಗ್ಗೆ ಮಾನ್ಯ ಕೃಷಿ ರಾಜ್ಯ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಎನ್‌.ಹೆಚ್‌. ಕೋನರಡ್ಡಿ ಅವರು ರಾಜ್ಯದಲ್ಲಿ ಕಾನೂನುಬದ್ಧವಾಗಿ ಮರಳು 


ಸಾಗಾಣಿಕೆಗೆ ಅನುಮತಿ ನೀಡದಿರುವುದರಿ೦ದ ಕಾಳಸ೦ತೆಯಲ್ಲ ಖರೀದಿಸಬೇಕಾಗಿರುವ 
ಬಗ್ಗೆ ಮಾನ್ಯ ಲೋಕೋಪಯೋಗಿ ಸಚಿವರ ಗಮನ ಸೆಳೆಯುವುದು. 


ಪು.ತಿ.ನೊ€.. 


19. 


2೦. 


21, 


ಅಬಿ, 


23. 


24. 


ಅರಿ, 


ಆಸಿ 
ಶ್ರೀ ಸಿ.ಎನ್‌. ಬಾಲಕೃಷ್ಣ ಅವರು ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರ 
ವ್ಯಾಪ್ತಿಯ ಚನ್ನರಾಯಪಟ್ಟಣ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಮತ್ತು 
ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕೊಠಡಿಗಳ ಮತ್ತು ಸಿಬ್ಬಂದಿಗಳ 
ಕೊರತೆಯುಂ೦ದ ವಿದ್ಯಾರ್ಥಿಗಳಗೆ ಉಂಟಾಗುತ್ತಿರುವ ತೊಂದರೆಯ ಬಗ್ಗೆ ಮಾನ್ಯ 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ರಾಜ್ಯ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಪ್ರತಾಪಗೌಡ ಪಾಟೀಲ್‌ ಅವರು ಮಸ್ತಿ ವಿಧಾನಸಭಾ ಕ್ಷೇತ್ರದ ಸಿಂಧನೂರು 
ತಾಲ್ಲೂಕಿನ ದುರ್ಗಾ ಕ್ಯಾಂಪಿನಲ್ಲ ಆತ್ಮಹತ್ಯೆ ಮಾಡಿಕೊಂಡಿದ್ದ ಕೃಷಿ ಕಾರ್ಮಿಕನ 
ಕುಟುಂಬಕ್ಕೆ ಪರಿಹಾರ ಒದಗಿಸುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ 
ಸೆಳೆಯುವುದು. 


ಶ್ರೀ ಕೆ.ಬ.ಪ್ರಸನ್ನಕುಮಾರ್‌ ಅವರು ಬೆಂಗಳೂರು ನಗರದಲ್ಲರುವ ಆನಂದರಾವ್‌ ವೃತ್ತದ 
ಪಕ್ಕದಲ್ಲಿ ಎರಡು ಖಾಸಗಿ ಬಸ್‌ ನಿಲ್ದಾಣಗಳು ಇರುವುದರಿಂದ ವಾಹನಗಳ ಸ೦ಚಾರಕ್ಕೆ 
ತೊ೦ದರೆಯಾಗುತ್ತಿರುವ ಬಗ್ಗೆ ಮಾನ್ಯ ಸಾರಿಗೆ ಸಚಿವರ ಗಮನ ಸೆಳೆಯುವುದು. 


ಶ್ರೀ ವೈ.ಎಸ್‌.ವಿ.ದತ್ತಾ ಅವರು ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆಯು ೨೦1೦-1 
ಮತ್ತು 2೦೦1-1೨ನೇ ಆರ್ಥಿಕ ಸಾಲುಗಳ ವಿಮಾ ಪಾಲಸಿಗಳಗೆ ಬೋನಸನ್ನು 
ವಿಳ೦ಬವಾಗಿ ಘೋಷಣೆ ಮಾಡಿರುವುದರಿಂದ ವಿಮಾದಾರರಿಗೆ ತೊ೦ದರೆಯಾಗುತ್ತಿರುವ 
ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


ಶ್ರೀ ಹೆಚ್‌.ಕೆ.ಕುಮಾರಸ್ವಾಮಿ ಅವರು ಹಾಸನ ಜಲ್ಲೆ ಸಕಲೇಶಪುರ ಪಟ್ಟಣದಲ್ಲಿ 
ಅ೦ಬೇಡ್ಕರ್‌ ಭವನದ ಎರಡನೇ ಹಂತದ ಕಾಮಗಾರಿಗೆ ಮಂಜೂರಾತಿ ನೀಡುವ ಬಗ್ಗೆ 
ಮಾನ್ಯ ಸಮಾಜ ಕಲ್ಯಾಣ ಮತ್ತು ಹಿಂದುಳದ ವರ್ಗಗಳ ಕಲ್ಯಾಣ ಸಚಿವರ ಗಮನ 
ಸೆಳೆಯುವುದು. 


ಶ್ರೀ ನಾರಾಯಣಗೌಡ ಅವರು ಕೃಷ್ಣರಾಜಪೇಟೆ. ಪಟ್ಟಣ ಪೊಲೀಸ್‌ ಠಾಣೆಯಲ್ಲ 
ಲೋಕಾಯುಕ್ತರ ಸೂಚನೆ ಮೇರೆಗೆ ಸಿ.ಆರ್‌.ನಂ. 106/14ರ ಅಡಿ ದಾಖಲಾಗಿದ್ದ 
ಪ್ರಕರಣದ ತನಿಖೆ ಪೂರ್ಣವಾಗದ ಬಗ್ಗೆ ಮಾನ್ಯ ಗೃಹ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಹೆಚ್‌.ಡಿ.ರೇವಣ್ಣ ಅವರು ಕಪ್ಪು ಪಟ್ಟಗೆ. ಸೇರಿಸಬೇಕಾದ ಗುತ್ತಿಗೆದಾರರಿಗೆ 
ಕಾಮಗಾರಿಗಳ ಗುತ್ತಿಗೆಯನ್ನು ನೀಡುತ್ತಿರುವುದರಿಂದ ಬೆಂಗಳೂರು ಅಭಿವೃದ್ಧಿ 
ಪ್ರಾಧಿಕಾರಕ್ಕೆ ಉಂಟಾಗುತ್ತಿರುವ ನಷ್ಟದ ಬಗ್ಗೆ ಮಾನ್ಯ ಮುಖ್ಯ ಮಂತ್ರಿಯವರ ಗಮನ 
ಸೆಳೆಯುವುದು. 


ಎಂ.ಗುರುರಾಜ 
ಕಾರ್ಯದರ್ಶಿ 


Raj Naga ಇ ಎ 
ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. | 


(http://kla.kar.nic.in/assembly/lob/lob.htm) 


